ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ).- 
1338 (1612) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್‌ ಇಲ್ಲಿನ ಕುಲಪತಿಗಳು 
ಹಾಗೂ ಇತರೆ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿಗಳ ದುರುಪಯೋಗ ಮಾಡಿರುವ ಹಗರಣ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; (ವಿವರವಾದ ಮಾಹಿತಿ ನೀಡುವುದು) 


(ಆ) ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಕೇಂದ್ರ ಸರ್ಕಾರದಿಂದ 7ನೇ ಯು.ಜಿ.ಸಿ. 
ಬಾಕಿ ವೇತನವನ್ನು ಬಿಡುಗಡೆ ಮಾಡಲಾಗಿದೆಯೇ ; ಮಾಡಿದ್ದಲ್ಲಿ, ದಿನಾಂಕ ಹಾಗೂ ಆದೇಶದ ಪ್ರತಿ ನೀಡುವುದು ; 


(ಇ) ವಿಶ್ವವಿದ್ಯಾಲಯದ ನಿವೃತ್ತಿಯಾಗಿರುವ ಬೋಧಕ ಸಿಬ್ಬಂದಿಯೊಬ್ಬರಿಗೆ ದಿನಾಂಕ; 31.07.2019 ರಂದು 17.50 ಲಕ್ಷ 
ರೂಗಳನ್ನು ಯು.ಜಿ.ಸಿ. ಬಾಕಿ ವೇತನ ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ಹಾಗಿದ್ದಲ್ಲಿ, ಬೇರೆ ಸಿಬ್ಬಂದಿಯವರಿಗೆ ನೀಡದ ಈ ಸೌಲಭ್ಯವನ್ನು ಇವರೊಬ್ಬರಿಗೆ ನೀಡಿರುವುದಕ್ಕೆ ಕಾರಣಗಳೇನು ? 
(ವಿವರವಾದ ಮಾಹಿತಿ ನೀಡುವುದು) 


